ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ :1941 

ಸದಸ್ಯರ ಹೆಸರು : ಶ್ರೀ ಗೋವಿಂದ ರಾಜು 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ : 16.03.2022. 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


2013 ರಿಂದ 2018 ನೇ ಸಾಲಿನಲ್ಲಿ 
ಕೋಲಾರ ಜಿಲ್ಲೆಯಲ್ಲಿ ಭೂ 
ಮಂಜೂರಾತಿಯಲ್ಲಿ ಅಕ್ರಮ 
ನಡೆದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸದರಿ ಅಕ್ರಮಗಳನ್ನು ತನಿಖೆ 


ಮಾಡಲು ಜಿಲ್ಲಾ ಪಂಚಾಯ್ತಿಯ | 


1 ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯವ 
ರನ್ನು ನೇಮಿಸಲಾಗಿದೆಯೇ; 


ಹಾಗಿದ್ದಲ್ಲಿ ಪ್ರಸ್ತುತ ಈ ತನಿಖೆ 
ಯಾವ ಹಂತದಲ್ಲಿದೆ; 


ತನಿಖೆಯನ್ನು 
ನಡೆಸಲು ಸರ್ಕಾರಕ್ಕೆ 
ಸಮಸ್ಯೆಗಳೇನು? 


ಶೀಘ್ರಗತಿಯಲ್ಲಿ 
ಇರುವ 


ಸ೦ಖ್ಯೆ: ಆರ್‌ಡಿ 106 ಎಲ್‌ಜಿಕ್ಯೂ 2022 (ಇ) 


ಭೂ ಮಂಜುಂದಾತಿಯಲ್ಲಿನ ಅಕ್ರಮಗಳನ್ನು ತನಿಖೆ 
ಮಾಡಲು ಪಂಚಾಯ್ತಿಯ ಮುಖ್ಯ 
ಮ ರಡದುಲಸೊರಿಗಳು. ಸಹಾಯಕ ಆಯುಕ್ತರು, 
ಕೋಲಾರ ತಹಶೀಲ್ದಾರ್‌ ಕೋಲಾರ ತಾಲ್ಲೂಕು, ಆರ್‌. ಆರ್‌. ಟಿ. 
ಶಿರಸ್ತೇದಾರ್‌, ಕೋಲಾರ ತಾಲ್ಲೂಕುರವನ್ನೊಳಗೊಂಡ 
ಸಮಿತಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ 
ರಚಿಸಲಾಗಿದ್ದ, ಸದರಿ ಸಮಿತಿಯು ತನಿಖೆ ಮಾಡಿ 76 
ಪ್ರಕರಣಗಳಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ! 
ಮಂಜೂರು ಮಾಡಿರಿವುದು ಕಂಡುಬಂದಿದ್ದು, ಈ 76 
ಪ್ರಕರಣಗಳನ್ನು ಸಹಾಯಕ ಆಯುಕ್ತರು ರವರ 
ನ್ಯಾಯಾಲಯದಲ್ಲಿ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಾವಳಿಗಳು 1966 ರ ನಿಯಮ 108ಣೆ) ರಡಿ ಸ್ವಯಂ 
ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದು ವಿಚಾರಣೆ 
ನಡೆಸಿ ನಿಯಾಮಸಾರ ಮುಂದಿನ ಕ್ರಮವಹಿಸಲಾಗುತ್ತಿರುತ್ತದೆ. 
ಸದರಿ ಪ್ರಕರಣಗಳು ವಚಾರಣೆ ಹಂತದಲ್ಲಿರುವುದರಿಂದ ಅತಿ 
ಶೀಘ್ರವಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ ಅಕ್ರಮ 
ಮಂಜೂರಾತಿಯನ್ನು ನಿಯಾಮಾನುಸಾರ ರದ್ದುಗೊಳಿಸಲು 


